ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆಗುರುತಿನ ಪ್ರಶ್ನೆ ಸಂಖ್ಯೆ: | 1207 

ಸದಸ್ಯರ ಹೆಸರು | ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರ 
ಉತ್ತರಿಸುವ ದಿನಾಂಕ 1 20.12.2018. 

ಉತ್ತರಿಸುವ ಸಚಿವರು ; ಮುಖ್ಯಮಂತ್ರಿಗಳು. 


(WL 


ಕೆ ಉತರ 


ರ್ಕ್ಕಾಕ/ಸನಾದಾನತ ಶಾಲಾ = 
ಕಾಲೇಜುಗಳಲ್ಲಿ ದಿನಾ೦ಕ:01.08.2008ರ 


ನಂತರ ನೇರ ನೇಮಕಗೊಂಡಿರುವ | ಬಂದಿದೆ: 


ಶಿಕ್ಷಕ/ಉಪನ್ಯಾಸಕರಿಗೆ ವಿಶೇಷ ಭತ್ಯೆಯನ್ನು 
(ಎಕ್‌ ಗೇಷಿಯಾ) ನೀಡದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಆ) 


ಹಾಗಿದ್ದಲ್ಲಿ ಸದರಿಯವರಿಗೆ" ಎಕ್ಸ್‌ಗ್ನೇಷಿಯಾ 


ಕಾರಣಗಳೇನು; (ವಿವರ 


5ನೇ ರಾಜ್ಯ ವೇತನ ಆಯೋಗದ ಮಧ್ಯಂತರ ವರದಿಯಲ್ಲಿ 

ಮಾಡಿರುವ  ಶಿಫಾರಸ್ಸಿನನ್ನಯ ಸರ್ಕಾರವು ಆದೇಶ 
ಸಂಖ್ಯೆ:ಆಇ 08 ಎಸ್‌.ಆರ್‌.ಪಿ.06, 
ದಿನಾಂಕ:29.03.2006ರಲ್ಲಿ ಸರ್ಕಾರಿ/ ಅನುದಾನಿತ 
ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ದಿನಾಂಕ:01.04.2006 ರಿಂದ 
ಜಾರಿಗೆ ಬರುವಂತೆ ಮಾಸಿಕ ರೂ.200/-ಗಳ ವಿಶೇಷ 
ಭತ್ಯೆಯನ್ನು ಮಂಜೂರು ಮಾಡಲಾಗಿರುತ್ತದೆ. ತದನಂತರ 
5ನೇ ವೇತನ ಆಯೋಗದ ಅಂತಿಮ ವರದಿಯಲ್ಲಿನ 
ಶಿಫಾರಸ್ಸಿನಂತೆ ರೂ. 200/-ಗಳ ವಿಶೇಷ ಭತ್ಯೆಯನ್ನು 
ಮುಂದುವರೆಸುವ ಜೊತೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ 
ಪ್ರಾರಂಭಿಕ ಮೂಲವೇತನವನ್ನು ರೂ.6250/- ರಿಂದ 
ರೂ.6800/-ಗಳಿಗೆ ಹೆಚ್ಚಿಸಿ ಶಿಫಾರಸ್ಸು ಮಾಡಲಾಗಿರುತ್ತದೆ. 


ಸರ್ಕಾರದ ಆದೇಶದ ಸಂಖ್ಯೆ.ಆ.ಇ.14 
ಎಸ್‌ಆರ್‌ಪಿ.2006, ದಿನಾಂಕ:12.05.2006ರಲ್ಲಿ ರಾಜ್ಯದ 
ಸರ್ಕಾರಿ/ಅನುದಾನಿತ ಪ್ರೌಢಶಾಲಾ ಶಿಕ್ಷಕರಿಗೆ ಮತ್ತು 
ಸರ್ಕಾರಿ/ಅನುದಾನಿತ ಪದವಿ ಪೂರ್ವ ಇಕಾಲೇಜಿನ 
ಉಪನ್ಯಾಸಕರುಗಳಿಗೆ ಮಾಸಿಕ ರೂ.200/-ಗಳ ವಿಶೇಷ 
ವೇತನ ಭತ್ಯೆಯನ್ನು ಮಂಜೂರು ಮಾಡಿದ್ದು, ತದನಂತರ ಈ 
ಮೊತ್ತವನ್ನು ಕ್ರಮವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರು, 
ಪ್ರೌಢಶಾಲಾ ಸಹಶಿಕ್ಷಕರು ಮತ್ತು ಪದವಿ ಪೂರ್ವ ಕಾಲೇಜಿನ 
ಉಪನ್ಯಾಸಕರುಗಳಿಗೆ ಸರ್ಕಾರದ ಆದೇಶ ಸಂಖ್ಯೆಇಡಿ264 
ಎಸ್‌ಎಲ್‌ಬಿ 2012 ದಿನಾಂಕ:09.05.2012ರಲ್ಲಿ ರೂ.300/-, | 


pe 


400/- ಮತ್ತು 500/-'ಗಳಿಗೆ ಪರಷ್ಠರಸಲಾಗರುತ್ತಡ 


ಸರ್ಕಾರದ ಆದೇಶ ಸಂಖ್ಯೆಎಘ್‌ಡಿ 31 ಎಸ್‌ಆರ್‌ಪಿ 20%7 
ದಿನಾಂಕ:29.08.2008ರಲ್ಲಿ ದಿನಾಂ೦ಕ:01.08.2008ರಂಡು 
ಅಥವಾ ನಂತರ ನೇಮಕಾತಿ ಹೊಂದಿದ ಪ್ರಾಥಮಿಕ ೫8 
ಶಿಕ್ಷಕರು, ಮಾಸಿಕ ವಿಶೇಷ ಭತ್ಯೆ : ಪಡೆಯಲು 
ಅರ್ಹರಿರುವುದಿಲ್ಲ. » 


ನ) ಸದರಹುವರಗ ಎಕ್‌ಗಷಹಾ ನಡವ 


ಸರ್ಕಾರ ಯಾವದಾದರೂ ಕಮ 
ಕೈಗೊಳ್ಳುವುದೇ; 


ರಾಜ್ಯ 06ನೇ ವೇತನ ಆಯೋಗದ ಶಿಫಾರಸ್ಸಿನಂತೆ 
ಸರ್ಕಾರದ ಆದೇಶ ಸಂಖ್ಯೆ:ಎಫ್‌ಡಿ 06 ಎಸ್‌ಆರ್‌ಪಿ 2018 
ದಿನಾಕ:19.04.2018ರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು, 
ಪ್ರೌಢಶಾಲಾ ಶಿಕ್ಷಕರು ಮತ್ತು ಪದವಿ ಪೂರ್ವ ಕಾಲೇಜಿನ 
ಉಪನ್ಯಾಸಕರುಗಳು ಪಡೆಯುತ್ತಿದ್ದ ವಿಶೇಷ ವೇತನ 
ಭತ್ಯೆಗಳನ್ನು ಮೂಲ ವೇತನದೊಂದಿಗೆ ವಿಲೀನಗೊಳಿಸಿ 
ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ವೇತನವನ್ನು ನಿಗಧಿಪಡಿಸಿದೆ 
ಮತ್ತು ವಿಶೇಷ: ವೇತನ ಭತ್ಯೆಗೆ ಸಂಬಂಧಿಸಿದ ಎಲ್ಲಾ 
ಆದೇಶಗಳನ್ನು ದಿನಾ೦ಕ:01.04.2008ರಿಂದ ಜಾರಿಗೆ 
ಬರುವಂತೆ ರದ್ದುಪಡಿಸಿರುವುದರಿಂದ ಈ ಪಶ್ನೆ 
ಉದ್ಭವಿಸುವುದಿಲ್ಲ. ; 


ಈ) | ಯಾನ ಇನವಾತಯ್ನ್‌ ನಗಷಹಾ 
ನೀಡಲಾಗುವದು? | ಉತ್ಸನಿಸುಲುದಿ್ಲ: 
(ಹೆಚ್‌.ಡಿ.ಕುಮಾರಸ್ವಾಮಿ) 
ಮುಖ್ಯಮಂತ್ರಿ. 


ಸಂಖ್ಯೆ: ಇಡಿ 328 ಎಸ್‌ಎಲ್‌ಬಿ 2018) 


